ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ವಸತಿ ಶಾಲೆಗಳ ಸಹ ಶಿಕ್ಷಕರುಗಳಿಗೆ ಬಡ್ತಿ ನೀಡುವ ಕುರಿತು 
ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಲೇತು - 
89(618) ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಸಮಾಜ ಕಲ್ಯಾಣ ಇಲಾಖೆಯ ಕಸ್‌ ಸಂಘದ ಖಾಯಂ ಸಿಬಂದಿಗಳಿಗೆ ಮಾನ್ಯ ಉಚ್ಚ್‌ ನ್ಯಾಯಾಲಯದ 
ಧಾರವಾಡ ಪೀಠ ಮತ್ತು ಸರ್ಕಾರವು ಜಾರಿ ಮಾಡಿದ ಆದೇಶದಂತೆ, ವಸತಿ ಶಾಲಾ ನೌಕರರಿಗೆ ಮುಂಬಡ್ತಿ 
ನೀಡಲು ವಿಳ೦ಂಬವಾಗುತ್ತಿರುವುದಕ್ಕೆ ಕಾರಣಗಳೇನು; 


(ಆ) ಕರ್ನಾಟಿಕ ನಾಗರೀಕ ಸೇವಾ ಬಿಯಮ-1957ರ ಸೇವಾ ಜೀಷ್ಠತಾ ನಿಯಮಗಳು ಕೈಸ್‌ ನೌಕರರಿಗೆ 
ಅನ್ನಯಿಸುತ್ತವೆಯೆಣ; (ವಿವರ ನೀಡುವುದು) 


(ಇ) ಕ್ರೈಸ್‌ ಸಂಸ್ಥೆಯ ವಸತಿ ಶಾಲೆಗಳ ಸಹ ಶಿಕ್ಷಕರುಗಳ ಜೀಷ್ಠತಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿದೆಯೇ; 
ಇಲ್ಲವಾದಲ್ಲಿ ಜೀಷ್ಠತಾ ಪಟ್ಟಿ ತಯಾರಿಸುವಲ್ಲಿ ವಿಳಂಬವಾಗುತ್ತಿರುವುದಕ್ಕೆ ಕಾರಣಗಳೇನು; 


(ಈ) ಜೀಷ್ಠತಾ ಪಟ್ಟಿಯ ಅನುಸಾರ ಸದರಿ ಸಹ ಶಿಕ್ಷಕರುಗಳಿಗೆ ಪ್ರಾಂಶುಪಾಲರ ಹುದೆಗೆ ಬಡಿ ನೀಡುವುದಕ್ಕೆ 
ಸರ್ಕಾರ ಕ್ರಮ ಕೈಗೊಂಡಿದೆಯೆಳಿ ಇಲ್ಲವಾದಲ್ಲಿ, ಕಾರಣವೇನು: 


(ಉ) ಖಾಲಿಯಿರುವ ಪ್ರಾಂಶುಪಾಲರ ಹುದ್ದೆಗಳಿಗೆ ಪ್ರತಿಶತ ಹುದ್ದೆಗಳನ್ನು ಮೀಸಲಿರಿಸಿ, ಸಹಶಿಕಕರುಗಳನ್ನು 
ಪ್ರಾಂಶುಪಾಲರ ಹುದೆಗೆ ಬಡಿ ನೀಡಲಾಗುವುದೇ? 


